ಕರ್ನಾಟಕ ವಿಧಾನ ಪರಿಷತ್ತು 


A ಸದಸ್ಯರ ಹೆಸರು : ಶ್ರೀ ಬಿ. ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕಿ ರಹಿತ ಪಶ್ನೆ ಸಂಖ್ಯೆ ; 384 
ಉತ್ತರ ದಿನಾಂಕ 11.12.2020 
ಕ್ರಸಂ. ಪ್ರಶ್ನೆ ಉತ್ತರ _ 


ಆ) 


ಅ) 1ಕಲಬುರಗಿ`ಮತ್ತು "ಯಾದಗಿರಿ ಜಿಲ್ಲೆಯ 


ಅನೇಕ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ 
ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 
ಬಹುತೇಕ ಘಟಕಗಳು ನಿರ್ವಹಣೆ 
ಇಲ್ಲದೆ ಬಂದ್‌ ಆಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಬಂದಿದಲ್ಲಿ, ಸರ್ಕಾ ೦ಡೆ 


[AY 


) 
ಕ್ರಮಗಳೇನು; (ವಿವರ ನೀಡುವುದು) 


ಕಲಬುರಗಿ ಜಿಲ್ಲೆ: 


ಕಲಬುರಗಿ ಜಿಲ್ಲೆಗೆ ಒಟ್ಟು 469 ಶುದ್ಧ ಕುಡಿಯುವ ನೀರಿನ 
ಘಟಕಗಳು ಮಂಜೂರಾಗಿದ್ದು 443 ಘಟಕಗಳನ್ನು | 
ಅನುಷ್ಠಾನಗೊಳಿಸಲಾಗಿರುತ್ತದೆ ಹಾಗೂ 26- ಘಟಕಗಳು 
ಪ್ರಗತಿಯಲ್ಲಿರುತ್ತವೆ. ಅನುಷ್ಠಾನಗೊಳಿಸಲಾದ 443 ಘಟಕಗಳ ವೈಕಿ 
273 ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು, 170 ಘಟಕಗಳು 
ಸರಿಯಾದ ನಿರ್ವಹಣೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


ಕಾರ್ಯನಿರ್ವಹಿಸದಿರುವ 170 ಘಟಕಗಳ 


ಅಂತರ್ಗತ (In-built) ೦೬M ಅಡಿ ಹಾಗೂ ಪ್ರತ್ವೇಕ O&M 
ಅಡಿ ಇರುವ ಘಟಕಗಳ ವಿವರಗಳು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


ಈ 170 ಘಟಕಗಳ ಪೈಕಿ, 

1 ಅಂತರ್ಗತ (In-buill) O&M ಅಡಿ ಇರುವ 102 
ಘಟಕಗಳನ್ನು ಸುಸ್ಸಿತಿಯಲ್ಲಿಡುವಂತೆ ಆಯಾ ಏಜೆನ್ಸಿಗಳಿಗೆ 
ನೋಟಿಸು ನೀಡಿ ಘಟಕಗಳನ್ನು ಚಾಲನೆಗೊಳಿಸಲು 
ಸೂಚಿಸಲಾಗಿದ್ದು, ಈ ಪೈಕಿ 9 ಘಟಕಗಳು ಪೂರ್ಣವಾಗಿ 
ದುರಸ್ಥಿಯಲ್ಲಿರುವುದರಿಂದ ಇವುಗಳನ್ನು ಸ್ಕ್ರ್ಯಾಪ್‌ ಎಂದು 
ಪರಿಗಣಿಸುವ ಕುರಿತು ವಿಶ್ಲೇಷಸಲಾಗುತ್ತಿದೆ. 

2. KRIDL & Co-operative society ವತಿಯಿಂದ 
ಹಸ್ತಾಂತರಿಸಿಕೊಂಡಿರುವ 68 ಘಟಕಗಳ ಪೈಕಿ, 36 
ಘಟಕಗಳ ದುರಸ್ಥಿಯನ್ನು ಟೆಂಡರ್‌ ಮುಖಾಂತರ 
ಪ್ರತ್ಛೇಕ  ಏಜೆನ್ನಿಗಳಿಗೆ ವಹಿಸಲಾಗಿದ್ದು, ದುರಸ್ಥಿ 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. ಉಳಿದ 32 
ಘಟಕಗಳ ದುರಸ್ಥಿ ಕಾಮಗಾರಿಗಳಿಗಾಗಿ ಶೀಘ್ರವಾಗಿ 
ಟೆಂಡರ ಕರೆದು ಚಾಲನೆಗೊಳಿಸಲಾಗುವುದು. 
ಈ 68 ಘಟಕಗಳ ದುರಸ್ಥಿಯ ನಂತರ ನಿರ್ವಹಣೆಗಾಗಿ 
ಆಯಾ ಗ್ರಾಮ ಪಂಚಾಯಿತಿಗಳಗೆ ಹಸ್ತಾಂತರಿಸಲು ಕ್ರಮ 
ವಹಿಸಲಾಗುವುದು. 

ಯಾದಗಿರಿ ಜಿಲ್ಲೆ: 
ಯಾದಗಿರಿ ಜಿಲ್ಲೆಗೆ ಒಟ್ಟು 415 ಶುದ್ಧ ಕುಡಿಯುವ 
ನೀರಿನ ಘಟಕಗಳು ಮಂಜೂರಾಗಿದ್ದು, ಎಲ್ಲಾ 415 ಘಟಕಗಳನ್ನು 


ಅನುಷ್ಠಾನಗೊಳಿಸಲಾಗಿದೆ. ಇವುಗಳ ಪೈಕಿ 321 ಘಟಕಗಳು 


ಬೌ 
ಪೈಕಿ, 


ಕಾರ್ಯ ನಿರ್ವಹಿಸುತ್ತಿದ್ದು, 94 ಘಟಕಗಳು ಕಾರ್ಯ 
ನಿರ್ವಹಿಸುತ್ತಿಲ್ಲ. 


ಕಾರ್ಯನಿರ್ವಹಿಸದಿರುವ 94 ಘಟಕಗಳ ಪೈಕಿ, 
ಅಂತರ್ಗತ (In-built) 0೬M. ಅಡಿ ಹಾಗೂ ಪ್ರತ್ಯೇಕ O&M 
ಅಡಿ ಇರುವ ಘಟಕಗಳ ವಿವರಗಳು ಅನುಬಂಧ-2ರಲ್ಲಿ 
ಲಗತ್ತಿಸಿದೆ. - 

ಈ 94 ಘಟಕಗಳ ಪೈಕಿ, 


1 eoತರrs (In-buit) O&M 8 ಇರುವ 65 
ಘಟಕಗಳನ್ನು ಸುಸ್ಥಿಶಿಯಲ್ಲಿಡುವಂತೆ ಆಯಾ ಏಜೆನ್ಸಿಗೆ 
ನೋಟಿಸ್‌ ಮುಖಾಂತರ ಸೂಚಿಸಿಲಾಗಿದ್ದು, Max Aqua 
ಏಜೆನ್ಸಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಏಜೆನ್ಸಿಗಳು 
ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸುತ್ತಿದ್ದಾರೆ. Max Aqua 
ಏಜೆನ್ನಿಯವರು ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಕ್ರಮ 
ವಹಿಸದಿದ್ದರಿಂದ, ಸದರಿಯವರ FSD ಅನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅದರನ್ವಯ ಟೆಂಡರ್‌ 
ರದ್ಧತಿ ಪ್ರಕ್ತಿಯೆಯಲ್ಲಿದೆ. 

2. KRIDL ವತಿಯಿಂದ ಹಸ್ತಾಂತರಿಸಿಕೊಂಡಿರುವ ಉಳಿದ 
29 ಘಟಕಗಳ ನಿರ್ವಹಣೆಯನ್ನು ಟೆಂಡರ್‌ ಮುಖಾಂತರ 
ಪ್ರತ್ಯೇಕ ಏಜೆನ್ಸಿಗೆ ವಹಿಸಲಾಗಿದೆ. 


ಇ) 


ಗ್ರಾಮೀಣ ಪ್ರದೇಶದ ಶುದ್ದೆ ಕುಡಿಯುವ 


ನೀರಿನ ಘಟಕಗಳ . ದುರಸ್ಥಿ ಮತ್ತು 


ನಿರ್ವಹಣೆಗೆ ಸರ್ಕಾರ ಇದುವರೆವಿಗೂ 
ಕೈಗೊಂಡ ಕ್ರಮವೇನು? (ವಿವರ 
ನೀಡುವುದು) 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಿಸಿರುವ `ಶುದ್ದೆ 
ಕುಡಿಯುವ ನೀರಿನ ಘಟಕಗಳ ಸುಸ್ಥಿತಿಯಲ್ಲಿಡಲು ಟೆಂಡರ್‌ 
ಕರಾರಿನಂತೆ Defect Liability Period uಳಗೆ 
ದುರಸ್ಥಿಗೊಳಪಟ್ಟ ಘಟಕಗಳನ್ನು ಸರಿಪಡಿಸುವ ಹೊಣೆಗಾರಿಕೆಯು 
ಸಂಬಂಧಿಸಿದ ಗುತ್ತಿಗೆದಾರರಿಗೆ ಇರುತ್ತದೆ. 


ಅಲ್ಲದೆ, ಕಾರ್ಯಾಚರಣೆ ಮತ್ತು ನಿರ್ವಹಣೆಯ 
ಗುತ್ತಿಗೆದಾರರು ಸಹ ಘಟಕಗಳನ್ನು ಸುಸ್ಥಿತಿಯಲ್ಲಿಡುವ 
ಜವಾಬ್ದಾರಿಯನ್ನು ಕರಾರಿನಲ್ಲಿ ನಿಗಧಿಪಡಿಸಲಾಗಿರುತ್ತದೆ. ಗ್ರಾಮ 
ಪಂಚಾಯಿತಿಗಳಿಗೆ ನಿರ್ವಹಣೆಗಾಗಿ ವಹಿಸಲಾದ ಘಟಕಗಳನ್ನು 
ಸುಸ್ಥಿತಿಯಲ್ಲಿಡಲು ಮಾಹೆಯಾನ ಪ್ರತಿ ಘಟಕಕ್ಕೆ ಇಲಾಖೆಯಿಂದ 
ರೂ.3000.00ಗಳ ಅನುದಾನ ಒದಗಿಸಲಾಗುತ್ತಿದೆ ಹಾಗೂ ಗ್ರಾಮ 
ಪಂಚಾಯತಿ ವ್ಯಾಪ್ತಿಯಲ್ಲಿನ ಇತರೆ ಅನುದಾನಗಳನ್ನು ಬಳಸಿ 
ಘಟಕಗಳನ್ನು ಸುನ್ಸಿತಿಯಲ್ಲಿಡಲು ಕಾಲಕಾಲಕ್ಕೆ ಸೂಚನೆಗಳನ್ನು 
ಸಹ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯನಿರ್ಮಾಹಕ 
ಅಧಿಕಾರಿಗಳಿಗೆ ನೀಡಲಾಗುತ್ತಿದೆ. 


ಸರಗ 


ನೀ&ಿಸೈಇ 117 ಗ್ರಾನೀಸ4)2020 


Pa 
BL 
pp 
(ಕೆ.ಎಸ್‌ ಆ6ಪ್ಸರಪು 


ಗಾಮೀಣಾಭಿವೃ ದ್ವಿ ಮತ್ತು ಪಂ.ರಾಜ್‌ ಸಚಿವರು 
ಇಕ್ಚಿಎಸ್‌: ಈಶ್ವರಪ್ಪ , 
ಗ್ರಾಮೀಣಾಭಿವೃನ್ತಿ ಮೆತ್ತು 
ಪಂಚಾಯತ್‌ ರಾಜ್‌ ಸಚಿವರು 


ಗಾ 


ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಅನುಬಂಧ-1 


pe 


P 7 
No. of 
« No. of No. of No. of 
Sl. Agency responsible - Plants No. of Plants Plants Plants Plants Not Remarks 
No.| for installation Commissioned |} under « * 
Approved Working | Working 
progress 
1 | Eureka Forbes 105 105 0 80 25 Inbuilt O&M 
2 | HimaAqua | 13 13 0 7 6 Inbuilt O84M 
3 | MS Scientific 117 107 10 52 55 Inbuilt O&M 
— | Aqua _ } . 
4 | Water Life 44 44 0 28 16 Inbuilt O&M 
IN 141 plants were 
taken over from 
KRIDL & 33 plants 
5 |KRIDL 157 141 16 87 54 were taken over from 
' Co-operative society. 
Out of this total 164 
plants, 106 plants 
which are in working 
condition are handed 
over to GP for 
maintenance and the 
Co-operative balance 68 which are 
6 Society 33 33 0 19 14 not in working 
condition will be 
repaired & handed 
over to GP for 
maintenance. 
TOTAL 469 443 26 273 170 
ಯಾದಗಿರಿ ಜಿಲ್ಲೆಗೆ ಸಂಬಂಧಿಸಿದ ಅನುಬಂಧ-2 
7 
Total No. of No of 
Sl. Agency responsible for [plants approved plants No of plants Remarks 
No. installation & A not working 
“ಲಿ working 
commissioned 
1 Max Aqua 149 110 39 Inbuilt O&M 
2 Water Life 38 26 12 Inbuilt O&M 
3 Tata Projects 17 15 2 Inbuilt O&M 
. Others (Co operative 
4 | society, SC/ST Agencies 45 33 12 Inbuilt O&M 
etc.) 
166 plants were taken over from 
KRIDL. Further, Separate O&M 
5 KRIDL 166 137 29 tender called was called & is 
entusteadd to Shri. Laxmi 
Venkateshwara Agency 
Total 415 321 94 
NS 
ಆಯುಕ್ತರು, 


ಗ್ರಾಕು.ನೀ. ಮತ್ತು ನೈ. ಇಲಾಖೆ, 
ಬೆಂಗಳೂರ್ಗು 
೪ ಬೆಂಗಳೂದ್ರ್ಲ 


